ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸೆಷ್ಟ೦ಬರ್‌, 2020 


ಬಾಪೂಜಿ ಸೇವಾ ಕೇಂದ್ರದಲ್ಲಿ 101 ಸೇವೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಬಗ್ಗೆ 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು ):- 


653 (815) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ 101 ಸೇವೆಗಳನ್ನು ಗ್ರಾಮ ಪಂಚಾಯತ್‌ ಮಟ್ಟದಲ್ಲಿ ನೀಡಲು ಉದ್ದೇಶಿಸಿದ ಸರ್ಕಾರದ 
ಮಹತ್ಕಾಕಾಂಕ್ಷಿ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಈಗ ಎಷ್ಟು ಸೇವೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ 
ನೀಡಲಾಗುತ್ತಿದೆ ; ಈಗ ಬಿಡಲಾಗುತ್ತಿರುವ ಸೇವೆಗಳ ವಿವರ ಒದಗಿಸುವುದು; 


(ಆ) ಕಳೆದ ಮೂರು ವರ್ಷಗಳಲ್ಲಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಸಂಗುಹಿಸಿದ ಸೇವಾ ಶುಲ್ಕವೆಷ್ಟು ; 
ಬಾಪೂಜಿ ಸೇವಾ ಕೇಂದ್ರಗಳ ನಿರ್ವಹಣೆಗೆ ಮಾಡಲಾದ ಬೆಚ್ಚವೆಷ್ಟು ; ಬಾಪೂಜಿ ಸೇವಾ ಕೇಂದ್ರಗಳನ್ನು 
ಯಾವುದೇ ಲಾಭ ಮತ್ತು ನಷ್ಟವಿಲ್ಲದೆ (No profit no loss) ನಿರ್ವಹಿಸಲು ಹೆಚ್ಚ್‌ ಹೆಚ್ಚು ಸೇವೆಗಳನ್ನು 
ಒದಗಿಸುವ ಮೂಲಕ ಸದೃಡವಾಗಿರುವ ಚಿಂತನೆ ಸರ್ಕಾರದ ಮುಂದಿದೆಯೇ ; ಹಾಗಿದ್ದಲ್ಲಿ, ಯಾವ 
ಯಾವ ಸೇವೆಗಳನ್ನು ನೀಡುವ ಉದ್ದೇಶವನ್ನು ಹೊಂದಲಾಗಿದೆ ; 


(ಇ) ಬಾಪೂಜಿ ಸೇವಾ ಕೇಂದ್ರದಲ್ಲಿ ದೊರೆಯುವ ಸೇವೆಗಳನ್ನು ಪರಿಣಾಮಕಾರಿಯಾಗಿಸಲು 
ಗ್ರಾಮೀಣಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಮತ್ತು ಕಂದಾಯ ಇಲಾಖೆಯ ನಡುವೆ 
ಸಮನ್ನ್ವಯತೆಗೆ ಯಾವ ಕ್ರಮವಹಿಸಲಾಗಿದೆ ; 


(ಈ) ರೈತರು ಸರೆ ಸಮಸ್ಯೆಯಿಂದ ದಿನವಿಡೀ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಾಯಬೆಣಕಾದ 
ಹಿನ್ನಲೆಯಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಜನತೆಯ ಕನಿಷ್ಠ ಅಗತ್ಯವಾದ ಆರ್‌.ಟಿ.ಸಿ. ಪಡೆಯಲು 
ಕೂಡಾ ಸಾಧ್ಯವಾಗದಿರುವ ಹಿನ್ನಲೆಯಲ್ಲಿ ರೈತರು ಖಾಸಗಿ ಸೈಬರ್‌ ಸೆಂಟರ್‌ಗಳಲ್ಲಿ ದುಷ್ಟಟ್ಟು ಬೆಲೆ 
ನೀಡಿ ಆರ್‌.ಟಿ.ಸಿ ಖರೀದಿಸುತ್ತಿದ್ದ ಈ ಬಾಪೂಜಿ ಸೇವಾ ಕೇಂದ್ರಗಳು ಜನರಿಂದ ದೂರವಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಈ ಕುರಿತು ಸರ್ಕಾರದ ಕ್ರಮವೇನು? 


